| 
|- 


"ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 0 
ಸದಸ್ಯರ ಹೆಸರು \ [ಶೀ ಯು.ಬಿ ವೆಂಕಟೇಶ್‌ 
RY. " | ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ 21.09.2021 
ಉತ್ತರಿಸಬೇಕಾದ ಸಚಿವರು ' ಮಾನ್ಯ ಉನ್ನತ ಶಿಕ್ಷಣ, ವಿದ್ಯನ್ನಾನ, ಮಾಹಿತಿ EE ಜೈವಿಕ 
ತಂತ್ರಜ್ಞಾನ ಮತ್ತು ವಿಜ್ಞಾನ&ಿ ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ 
f ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು, 
Ra ಪ್ರಶ್ನೆ ಉತರ 
ಅ)' ಸ್ಕಾರ್ಟ್‌ಅಪ್‌ ಕಾರ್ಯಕ್ರಮದ | ಕರ್ನಾಟಿಕದಲ್ಲಿ ಸ್ಕಾರ್ಟ್‌ಅಪ್‌ ಕಾರ್ಯಕ್ರಮದ ಉದ್ದೇಶಗಳು ಈ 


ಉದ್ದೇಶವೇನು? 


| 


ಕೆಳಕೆಂಡಂತಿದೆ:- 

* ಕರ್ನಾಟಿಕೆದಲ್ಲಿ ಉತ್ಸದನಾ ಸ್ಕಾರ್ಟ್‌ಅಪ್‌ಗಳನ್ನು ಒಳಗೊಂಡಂತೆ 
ತಂತ್ರಜ್ಞಾನ ಆಧಾರಿತ  ಸ್ಕಾರ್ಟ್‌ಅಪ್‌ಗಳ ಬೆಳವಣಿಗೆಗೆ 
ಉತ್ತೇಜಿಸುವುದು. 

* ಸ್ಕಾರ್ಟ್‌ಅಪ್‌ ವಲಯದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು 
ಸೃಜಿಸಲು ಕ್ರಮ ವಹಿಸುವುದು. 

* ಆರೋಗ್ಯ ಪಾಲನೆ, ಆಹಾರ ಭದ್ರತೆ, ಶುದ್ಧ ಪರಿಸರ ಹಾಗೂ ಎಲ್ಲರಿಗೂ. 
ಶಿಕ್ಷಣ ಇತ್ಯಾದಿ: ವಲಯಗಳಲ್ಲಿ ಸಾಮಾಜಿಕ ಪರಿಣಾಮವಿರುವ 
ನಾವೀನ್ಯತಾ ತಂತ್ರಜ್ಞಾನ ಪರಿಹಾರಗಳನ್ನು ಮುಂದಿನ ಪೀಳಿಗೆಗೆ 
ತಲುಪಿಸುವುದು. 

* ಸ್ಮಾರ್ಟ್‌ಅಪ್‌ಗಳಲ್ಲಿರುವ ನ್ಯೂನ್ಯತೆಗಳನ್ನು ಗುರುತಿಸಿ, ಅಗತ್ಯವಾದ 
ಮಾರ್ಗದರ್ಶನ, ಜ್ಞಾನ ಮತ್ತು ಸಂಪರ್ಕ ಜಾಲವನ್ನು ಸ್ಪಷ್ಟ 
ರೂಪುರೇಷೆಯೊಂದಿಗೆ ಒದಗಿಸುವ ಮೂಲಕ ಅಂತಹ ಸ್ಮಾರ್ಟ್‌ಅಪ್‌ 
ಗಳಿಗೆ ವಾಣಿಜ್ಯೋದ್ಯಮದ ಪ್ರಾರಂಭಿಕ ಹಂತದಲ್ಲಿಯೇ ಒತ್ತು 
ನೀಡುವುದು. 

| ಎ ಸ್ಮಾರ್ಟ್‌ಅಪ್‌ ಕಾರ್ಯಕ್ರಮದಲ್ಲಿ ಮುಖಾಮುಖಿ ಮಾರ್ಗದರ್ಶನ 
ಗೋಷ್ಠಿಗಳು, ಕಮ್ಮಟಗಳು, ತರಬೇತಿ ಕಾರ್ಯಕ್ರಮಗಳು, ವಿಚಾರ 
ಸಂಕೀರ್ಣಗಳು, ಸಂಪರ್ಕ ಜಾಲ ಸಮಾವೇಶಗಳು, ಅಂತರಾಷ್ಟೀಯ 
ಪಾಲುದಾರಿಕೆ ' ಸಭೆಗಳು, ಹೊರ ವಲಯ ಸೌಕರ್ಯ ಒದಗಿಸುವಿಕೆ, 
ಬೂಟ್‌ ಕ್ಯಾಂಪ್‌ಗಳು ಮತ್ತು ಹೂಡಿಕೆದಾರರ ಸಮಾವೇಶಗಳನ್ನು 
ಆಯೋಜಿಸುವುದು ಇತ್ಯಾದಿ ಅನುಕೂಲ ಕಲ್ಪಿಸುವುದು. 

* ಸ್ವಾರ್ಟ್‌ಅಪ್‌ನ "ಅಗತ್ಯತೆಗನುಗುಣವಾಗಿ ಸಲಹೆಗಾರರನ್ನು ' ಗುರುತಿಸಿ 
ಸದರಿ ಸಲಹೆಗಾರರು ಹಾಗೂ ಸ್ಯಾರ್ಟ್‌ಅಪ್‌ಗಳೊಂದಿಗೆ ಪರಿಚಯ 
ಮತ್ತು ಚರ್ಚೆ ಏರ್ಪಡಿಸುವುದು. 


ಆ)' ಕಳೆದ ಮೂರು ವರ್ಷಗಳಲ್ಲಿ ಈ 
ಕಾರ್ಯಕ್ರಮದ 
| ವ್ಯಾಪಾರಿಗಳು ಮತ್ತು ಉದ್ಯಮಿಗಳಿಗೆ 
ಧನ ಸಹಾಯ ಮತ್ತು 
ಪ್ರೋತ್ಸಾಹವನ್ನು ಒದಗಿಸಲಾಗಿದೆಯ; 
(ಜಿಲ್ಲಾವಾರು ಮಾಹಿತಿ ಒದಗಿಸುವುದು) 


ಅಡಿಯಲ್ಲಿ: 


ಕಳೆದ ಮೂರು ವರ್ಷಗಳಲ್ಲಿ `ಈ. ಕಾರ್ಯಕ್ರಮದ ಅಡಿಯಲ್ಲಿ | 
ಸುಮಾರು 311 ನಪೋದ್ಯಮಿಗಳಿಗೆ ಥನೆ" ಸಹಾಯವನ್ನು ಒದಗಿಸುವ 
ಸಲುವಾಗಿ ರೂ.7480.00 :. ಲಕ್ಷಗಳನ್ನು" ಮೀಸಲಿರಿಸಿದ್ದ, ಸದರಿ 
ಮೊತ್ತದಲ್ಲಿ. ಈಗಾಗಲೇ :-:ರೂ.5655.50 ಲಕ್ಷಗಳನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ: ಜಿಲ್ಲಾವಾರು : ಮಾಿಹಿತಿಯನ್ನು ಅಮಬಲ 
ದಲ್ಲಿರಿಸಿದೆ. 


ಇ)| ಕಳೆದ ಮೂರು ವರ್ಷಗಳಿಂದ 
ರಾಜ್ಯದಲ್ಲಿ ಸೃಷ್ಟಿಯಾದ 
ಉದ್ಯೋಗಾವಕಾಶಗಳ 
ಪ್ರಮಾಣವೆಷ್ಟು? 


ಕಳೆದ ಮೂರು ವರ್ಷಗಳಲ್ಲಿ ಸರ್ನಾರವಂಡ ಧನಸಹಾಯ ಒದಗಿಸಿದ 
ಸ್ಮಾರ್ಟ್‌ ಅಪ್‌ಗಳಲ್ಲಿ ಸುಮಾರು 1,14 ಖಾಯಂ ಉದ್ಯೋಗಿಗಳು ಹಾಗೂ 
531 ಅರೆಕಾಲಿಕ ಉದ್ಯೋಗಿಗಳು ಸೇರಿ, ಒಟ್ಟಾರೆಯಾಗಿ ಈ ವಲಯದಲ್ಲಿ 
ಅಂದಾಜು 1,680 ಉದ್ಯೋಗಾವಕಾಶಗಳು ಸೈಷ್ಠಿಯಾಗಿರುತ್ತವೆ. 


(ಐಟಿಬಿಟಿ 61 ಎಲ್‌ಸಿಎ೦ 2021) 


(Gell ಅಶ್ವಥ್‌ ನಾಥೆಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ವಿದ್ಯನ್ಮಾನ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 


ಮತ್ತು ವಿಜ್ಞಾನ & ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 


ಮತ್ತು ಜೀವನೋಪಾಯ ಸಚಿವರು. 


ಅನುಬಂಧ 


ಸಳೆದ ಮೂರು.ವರ್ಷಗಳಲ್ಲಿ ಸ್ಮಾರ್ಟ್‌ ಅಪ್‌ ಕಾರ್ಯಕ್ರಮದಡಿಯಲ್ಲಿ ನವೋದ್ಯಮಿಗಳಿಗೆ 


ಒದಗಿಸಿದ ಸಹಾಯದ ವಿವರ 
RN (ರೂ.ಲಕೆಗಳಲ್ಲಿ) 
ಕ್ರ.ಸಂ ಜಿಲ್ಲೆ ಸಷ್ಟುರ್‌ ಅಪ್‌ ನಧಿ Roe 

3 ಅನುದಾನ 
1 |ಬಾಗಲಕೋಟಿ ' 1 10.00 10.00. 
2 1|ಚೆಳಗಾವಿ. 4 5೫ 45.00 
3 [ಬಳಾರಿ 2 35.00 17,50 
4 ಬೆಂಗಳೂರು 217 535000 | 10500 
5 | ಬೆಂಗಳೂರು ಗ್ರಾಮಾಂತರ 10 27000 247.50 
6 | ಬೀದರ್‌ 4 65.00 42.50 
7 ಬಿಜಾಪುರ 2 35.00 35.00 
8 ಚಿಕ್ಕಬಳ್ಳಾಪುರ 1 15.00 | 7.50 
9 ಚಿಕ್ಕ ಮಗಳೂರು 1 30.00 15.00 
10 |ದಕ್ಲಿಣಕನ್ನಡ 1 6 750} 101.50 
11 ದಾವಣಗೆರೆ 1 4000] 3 
12 I ಧಾರವಾಡ 23 541.00 351.50 
13 ಹಾವೇರಿ 1 1 15.00 7.50 
14 ಹುಬ್ಬಳ್ಳಿ 5 126.00 115.00 
15 ' | ಕಲ್ಬುರ್ಗಿ P 111.00 81.00 
16 ಕಾರವಾರ “~- 1 15.00 15.00 
17 ಮಂಡ್ಯ 1 35.00 34.00 
18 | ಮೈಸೂರು 7 155.00 11750 
19 | ರಾಯಚೂರು 2 3500 | 230 
20 ರಾಮನಗರ 1 1 30.00 15.00 
21 | ತುಮಕೂರು | 4 85.00 65.50 
22 | ಉಡುಪಿ ಢು 167.00 142.50 
23: | ಉತ್ತರ ಕನ್ನಡ 2 50.00 25.00 

ಒಟ್ಟು 311 7480.00 5655.50 


| 
| 
| 
| 


